ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 66 (88) 

ಸದಸ್ಯರ ಹೆಸರು ಶ್ರೀ. ಎಸ್‌ ವ್ವ. ಸಂಕನೂರ ಪದವೀಧರರ ಕ್ಷೇತ್ರ) 

ಉತ್ತರಿಸಬೇಕಾದ ದಿನಾಂಕ 07.12.2020 

ಉತ್ತರಿಸುವ ಸಚಿವರು ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ 

ಸಚಿವರು 
ಸಂ. § ಪ್ರಶ್ನೆ" § Mತ್ತರ 
01/108/2008ರ ನಂತರ ಸ್ಕ್ಕಾರಿ ಹಾಗೂ] oo ca § 
ಖಾಸಗಿ ಅನುದಾನಿತ ಪೌಢಶಾಲೆಗಳಲ್ಲಿ 
; ಹೌದು 

ಹಾಗೂ ಪದವಿಪೂರ್ವ ಕಾಲೇಜುಗಳಲ್ಲಿ 

ನೇಮಕಗೊಂಡ ಶಿಕ್ಷಕರು ಹಾಗೂ 

ಉಪನ್ಯಾಸಕರಿಗೆ ಎಕ್ಸ್‌ಗೇಷಿಯಾ 

ನೀಡದಿರುವುದು ನಿಜವೇ; 
[ನಾಡರಷ್ಟ್ಪ ಇದಕ್ಕೆ ''ಕಾರಣಗಳೇನು;] > ಸರ್ಕಾರದ ಆದೇಶ ಸಂಖ್ಯೆ ಇಡಿ 255 ಎಸ್‌ಎಲ್‌ಬಿ 
ಹಾಗೂ ಈ ಬಗ್ಗೆ ಸರ್ಕಾರದ 2016 ದಿನಾಂಕ:23.07.2018 ರಂತೆ ದಿನಾಂಕ: 01.08.2008ರ 
ನಿಲುವುಗಳೇನು? ನಂತರ ನೇಮಕಗೊಂಡ ಸರ್ಕಾರಿ/ ಅನುದಾನಿತ ಪ್ರಾಥಮಿಕ 


ಮತ್ತು ಪೌಢಶಾಲೆ ಶಿಕ್ಷಕರುಗಳಿಗೆ ವಿಶೇಷ ಭತ್ಯೆಯನ್ನು 
ಮಂಜೂರು ಮಾಡಲು ಅವಕಾಶವಿರುವುದಿಲ್ಲವಾದ್ದರಿಂದ 
ಮಂಜೂರು ಮಾಡಿರುವುದಿಲ್ಲ. 


ದಿನಾಂಕ:01.08.2008 ರ ನಂತರ ನೇಮಕಗೊಂಡ 
ಸರ್ಕಾರಿ ಪೌಢಶಾಲಾ ಸಹಶಿಕ್ಷಕರುಗಳಿಗೆ ವಿಶೇಷ ಭತ್ಯೆಯನ್ನು 
ಮುಂದುವರೆಸುವ ಕುರಿತು ಪ್ರಸ್ತುತ ಜಾರಿಯಲ್ಲಿರುವ ಸರ್ಕಾರದ 
ಆದೇಶಗಳನ್ನಯ ಅವಕಾಶವಿರುವುದಿಲ್ಲ. 


ಸಂಖ್ಯೆ: ಇಫಿ 211 ಎಸ್‌ಎಲ್‌ಬಿ 2020 


ಮ್‌ 
(ಎಸ್‌. ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು 


